KN 


ಕರ್ನಾಟಕ ವಿಧಾನ ಪರಿಷತು, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
" ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


:'2290 _ 

: ಶ್ರೀಕೆ. ಹರೀಶ್‌ ಕುಮಾರ್‌ 
rsa 

: ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 26.03.2021 
(3. ಪುಶ್ನೆ ಉತ್ತರ 
೨ 
ಅ) [ಸಾರಿಗೆ ಇಲಾಖೆಯಿಂದ ನಿರುದ್ಯೋಗಿ ಮಾನ್ಯ ಮುಖ್ಯಮಂತಿಗಳ ಕೌಶಲ್ಯ ಕರ್ನಾಟಿಕ 


ಯುವಕ/ಯುವತಿಯರಿಗೆ (ಎಸ್‌ಸಿ! 
ಎಸ್‌ಟಿ ಹೊರತುಪಡಿಸಿ) ಉಚಿತ ಲಘು 
ವಾಹನ ತರಬೇತಿ ನೀಡಲಾಗಿದೆಯೇ; 
(ಮಾಹಿತಿಯನ್ನು ನೀಡುವುದು) 


ಯೋಜನೆಯಡಿಯಲ್ಲಿ (ಎಸ್‌ಸಿ/ಎಸ್‌ಟಿ) ಸೇರಿದಂತೆ 
ಎಲ್ಲಾ ಯುವಕ/ಯುವತಿಯರಿಗೆ ರಾಜ್ಯದ ನಾಲ್ಕೂ 
ಸಾರಿಗೆ ಸಂಸ್ಥೆಗಳಲ್ಲಿ ಉಚಿತ ಲಘು ವಾಹನ ತರಬೇತಿ 
ನೀಡಲಾಗುತ್ತಿದೆ 


7 


ಲಘುವಾಹನ ತರಬೇತಿಗಾಗಿ | 
ಅರ್ಜಿಗಳನ್ನು ಆಹ್ವಾನಿಸುವುದು 
ಯಾವಾಗ; 


ಧರ್ನಾಟಿಕ ಫೌಶಲ್ಯಾಭಿವೃಧಿ ವಿಗಮದ ವೆಬ್‌ಸೈಟ್‌|. 
www.kaushalkar.comನಲ್ಲಿ ವರ್ಷವಿಡಿ ಆನ್‌ಲೈನ್‌ 
ಮೂಲಕ ಅರ್ಹ ಯುವಕ/ ಯುವತಿಯರು ಅರ್ಜಿ 
ಸಲ್ಲಿಸಬಹುದಾಗಿದೆ 


ಇ) 


ಬಿಬಿಎಂಪಿ ಹಾಗೂ ಇತರೆ ಮಹಾನಗರ 


ನೀಡವುದು; 


ಪಾಲಿಕೆಗಳಿಂದಲೂ ವಾಹನ।. 
ತರಬೇತಿಯನ್ನು ನೀಡಲಾಗುತ್ತದೆಯೇ; 
ಆದಲ್ಲಿ ಅದರ ಬಗ್ಗೆ ಮಾಹಿತಿ 


ಹೌದು. 
ಬಿ.ಬಿ.ಎಂ.ಪಿ. ಕಲ್ಯಾಣ ಕಾರ್ಯಕ್ರಮಗಳಡಿ 
ವಾಹನ ಚಾಲನಾ ತರಬೇತಿ (ತಿಚಕ್ರು ಮತ್ತು ಲಘು 


ಮೋಟಾರು ವಾಹನ) ಕಾರ್ಯಕ್ರಮವನ್ನು 
ಹಮಿಿಹೊಳ್ಳಲಾಗುತಿದ್ದು, ವಲಯ ಮಟ್ಟದಲ್ಲಿ 
ಅನುಷ್ಠಾನಗೊಳಿಲಾಗುತ್ತಿರುತ್ತದೆ. 


ಮಹಾನಗರ ಪಾಲಿಕೆಗಳಿಂದ ವಾಹನ ತರಬೇತಿ 
ನೀಡಲಾಗಿರುವ ವಿವರ ಕೆಳಕಂಡಂತಿದೆ: 


ವಿಜಯಪುರ ಮಹಾನಗರ ಪಾಲಿಕೆ: | 


429 ಫಲಾನುಭವಿಗಳಿಗೆ ತರಬೇತಿ ನೀಡಲಾಗಿದೆ 
ದಾವಣಗೆರ ಮಹಾನಗರ ಪಾಲಿಕೆ: 
ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ನಗರ ಜೀವನೋಪಾಯ 


ಅಭಿಯಾನ ಯೋಜನೆಯಡಿ (ಡೇ-ನಲ್ಲ್‌) ಕೌಶಲ್ಯ 


'1ರಬೇತಿ ಮೂಲಕ ಉದ್ಯೋಗ ಮತ್ತು ಸಳ ನಿಯುಕ್ತಿ 
ಘಟಕದಡಿ ಲಘಫುವಾಹನ ತರಬೇತಿಯನ್ನು ದಾವಣಗೆರೆ 
ಮಹಾನಗರ ಪಾಲಿಕೆ ವತಿಯಿಂದ 2014-15ನೇ 
ಸಾಲಿನಲ್ಲಿ 325, 2015-16ನೇ ಸಾಲಿನಲ್ಲಿ 175ಮತ್ತು 
2016-17ನೇ ಸಾಲಿನಲ್ಲಿ 436, ಒಟ್ಟು 936 ಅರ್ಹ 
ಫಲಾನುಭವಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ. 
ಹುಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ: 
ಹುಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ಡೇ-ನಲ್ಡ್‌ 
ಯೋಜನೆ ವತಿಯಿಂದ ಎಸ್‌.ಸಿ. ಮತ್ತು . ಎಸ್‌.ಟಿ. 
ಸಮುದಾಯಕ್ಕೆ ಸೇರಿದ ಫಲಾನುಭವಿಗಳಲ್ಲದೆ' ಬೇರೆ 
ಸಮುದಾಯದವರಿಗೂ ಕೂಡ ಮಹಾನಗರ ಪಾಲಿಕೆ 
ವತಿಯಿಂದ 2015-16ನೇ ಸಾಲಿನಲ್ಲಿ 261 ಮತ್ತು 
2016-17ನೇ ಸಾಲಿನಲ್ಲಿ 218, ಒಟ್ಟು 479 ಲಘು 
ಮೋಟಾರ್‌ ವಾಹನ ತರಬೇತಿ ನೀಡಲಾಗಿರುತ್ತದೆ. -. 
ತುಮಕೂರು ಮಹಾನಗರ ಪಾಲಿಕೆ: oo 
ಡೇ-ನಲ್ಡ್‌ ಯೋಜನೆಯು ಕೇಂದ್ರ ಮತ್ತು ರಾಜ್ಯ 
ಪುರಸ್ಕಂತ ಯೋಜನೆಯಾಗಿದ್ದು, ಯೋಜನೆಯ' ಉಪ 
ಘಟಕವಾಗದ ಕೌಶಲ್ಯ ತರಬೇತಿ ಮೂಲಕ ಉದ್ಯೋಗ 
ಮತ್ತು ಸ್ಮಳ ನಿಯುಕ್ತಿ ಉಪ ಘಟಕದಡಿ ಸರ್ಕಾರದ 
ಮಾರ್ಗಸೂಚಿಯನ್ನಯ ಲಘು ವಾಹನ “ಚಾಲನಾ 
ತರಬೇತಿಯನ್ನು ಸರ್ಕಾರವು " ಆಯಾ 
ವರ್ಷಗಳಿಗನುಗುಣವಾಗಿ ನಿಗಧಿಪಡಿಸುವ ಗುರಿಗಳಿಗೆ 
ಬದುರಾಗಿ ಲಘು ವಾಹನಾ ಚಾಲನಾ ತರಬೇತಿಯನ್ನು 
ಪಾಲಿಕೆಯ ವತಿಯಿಂದ 2014-15ನೇ ಸಾಲಿನಲ್ಲಿ 271, 
. 2015-16ನೇ ಸಾಲಿನಲ್ಲಿ 97, 201617ನೇ ಸಾಲಿನಲ್ಲಿ 
150 ಮತ್ತು 2017-18 ಸಾಲಿನಲ್ಲಿ 73, ಒಟ್ಟು 591 
ಲಘು ಮೋಟಾರ್‌ ವಾಹನ ತರಬೇತಿ ನೀಡಲಾಗಿರುತ್ತದೆ. 
ಮೈಸೂರು ಮಹಾನಗರ ಪಾಲಿಕೆ: 
ಮೈಸೂರು ಮಹಾನಗರ ಪಾಲಿಕೆ ಡೇ-ನಲ್ಡ್‌ 
ಯೋಜನೆಯಡಿ 2015-16ನೇ ಸಾಲಿನಲ್ಲಿ 150, 2016- 
17ನೇ ಸಾಲಿನಲ್ಲಿ 200 ಮತ್ತು 2017-18ನೇ ಸಾಲಿನಲ್ಲಿ 


- |ನಿಗಧಿಪಡಿಸಲಾಗಿಯ್ದು, ಪುಸ್ತುತ 361 ಮಂದಿ ತರಬೇತಿ 


126 ಮಂದಿಗೆ ಎಲ್‌.ಎಂ.ವಿ. ತರಬೇತಿ ನೀಡಲು ಗುರಿ 


ಕಾರ್ಯ ಮುಗಿದಿದ್ದು, ಉಳಿಕೆ 115 ಮಂದಿ ತರಬೇತಿ 
ಚಟುವಡಿಕೆ ಪ್ರುಗತಿಯಲ್ಲಿರುತದೆ. 


ಈ) 


ಮಾಹಿತಿ ನೀಡುವುದು) 


ಉಚಿತ' ಲಘುವಾಹನಚಾಲನಾ ತರಬೇತಿ ಪಡೆಯುವ ಕುರಿತು ಹೊರಡಿಸಿರುವ 
ತರಬೇತಿಯನ್ನು ಪಡೆಯಲಾರ್ಗಸೂಚಿಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಬೇಕಾದ ಅರ್ಹತೆಗಳೇನು; ಹಾಗೂ 
ತರಬೇತಿ ಅವದಿಯಲ್ಲಿ. ಸಿಗುವ ಮಹಾನಗರ ಪಾಲಿಕೆಗಳಿ೦ದ ನೀಡಲಾಗುತ್ತಿರುವ 


| ಸೌಲಭ್ಯಗಳೇಮು? ' (ಸಂಪೂರ್ಣ! 


ಬಿ.ಎಂ... ಕಲ್ಯಾಣ ಕಾರ್ಯಕ್ರಮಗಳಡಿ ವಾಹನ 


ಡೇ- -ನಲ್ಡ್‌ ಅಭಿಯಾನದಡಿ ತರಬೇತಿಯನ್ನು ಪಡೆಯಲು 

ಈ ಕೆಳಕಂಡಂತೆ ಅರ್ಹತೆಯನ್ನು ಹೊಂದಿರಬೇಕು: 

« ವಗರ ಸಳೀಯ ಸಂಸ್ಥೆಯ' ವ್ಯಾಪಿ ಯಲ್ಲಿ 
 ವಾಸವಾಗಿರಬೇಕು. 


« ನಗರದ. ಬಡವರಾಗಿರಬೇಕು/ಬಿಪಿಎಲ್‌ ಕಾರ್ಡ್‌ 
ಹೊಂದಿರಬೇಕು. 
- ವಾರ್ಷಿಕ. ಆದಾಯ ರೂ.1,20,000/-ಕ್ಕಿಂತ 
ಕಡಿಮೆ ಆದಾಯವನ್ನು ಹೊಂದಿರಬೇಕು. ' 
ಸದರಿ ತರಬೇತಿಯನ್ನು ಉಚಿತವಾಗಿ 
ನೀಡಲಾಗುವುದು. ತರಬೇತಿಯ ಅವಧಿಯಲ್ಲಿ 
ಕಲಿಕಾ ಸಾಮಾಗಿ ಮತ್ತು ತರಬೇತಿಯನ್ನು 
ಪೂರ್ಣಗೊಳಿಸುವ ಫಲಾನುಭವಿಗಳಿಗೆ 
ಪುಮಾಣಿಕರಣ ಮತ್ತು ಮೌಲ್ಯಮಾಪನವನ್ನು 
ಮಾಡಿಸಿ ಪ್ರಮಾಣ ಫತುಷನ್ನು 
ವಿತರಿಸಲಾಗುವುದು. 
ಸಾರಿಗೆ ಸಂಸ್ಥೆಗಳಿಂದ ನೀಡುವ ತರಬೇತಿಯನ್ನು 
ಪಡೆಯಲು ಅಗತ್ಯವಿರುವ ಅರ್ಹತೆಗಳು ಈ 


ರಕತ - 
ಜನ್ಮ ದಿನಾಂಕದ ದೃಢೀಕರಣ ಪತ್ರ. 


. ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಕನಿಷ್ಠ 18 ವರ್ಷ 
ಆಗಿರಬೇಕು ಹಾಗೂಗರಿಷ್ಠ 35 ಮೀರಿರಬಾರದು. 


° ಚಾಲ್ತಿಯಲ್ಲಿರುವ ಜಾತಿ ಪ್ರಮಾಣ ಪತ್ರ ಹಾಗೂ 


ಆಧಾರ್‌ ಕಾರ್ಡ್‌ ಹೊಂದಿರಬೇಕು. 
ಪಾಸ್‌ಪೋರ್ಟ್‌ ಅಳತೆಯ ಪೋಟೋ. 


ಕ, ಗುರುತು, ಹುಟ್ಕಿದ ದಿನಾಂಕದ 
-_ ದೃಢೀಕರಣ ದಾಖಲೆ. ” 


ತರಬೇತಿ ಅವಧಿಯಲ್ಲಿ ? ಸಿಗುವ ಸೌಲಭ್ಯಗಳ ಮಾಹಿತಿ 
ಈ ಕಳಕಂಡಂತಿದೆ: 


.ವಸತಿಸಹಿತ ತರಬೇತಿ "ಅವಧಿಯಲ್ಲಿ ಬೆಳಗಿನ 
ಉಪಹಾರ, ಕಾಫಿ/ಟೀ, ಮಧ್ಯಾಹದ ಊಟ, ರಾತ್ರಿ 
ಊಟದೊಂದಿಗೆ ಸುಸಜ್ಜಿತ ಶೌಚಾಲಯದ" ವ್ಯವಸ್ಥೆ 


"" ಹೊಂದಿರುವ ವಸತಿ " ಸೌಲಭ್ಯಗಳನ್ನು 
| ವೀಡಲಾಗುತಿದೆ. 


 ವಸತಿರಹಿತ ತರಬೇತಿ ಅವಧಿಯಲ್ಲಿ ವಸತಿಯನ್ನು 


ಹೊರತುಪಡಿಸಿ ಮೇಲ್ಕಂಡ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. - 


ಸಂಜ್ಯ: ಪಡ 167 ಪಸಿಕ್ಯೂ 2021. 


(ಬಿ:ಶ್ರೀರಾಮುಲು) 
“ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


